ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಬೆಂಗಳೂರು ನಗರ ಜಿಲ್ಲೆಯ ಹೊರವರ್ತುಲ ಪ್ರದೇಶದಲ್ಲಿ ಖಾಸಗಿ ಬಡಾವಣೆಗಳ ನಿರ್ಮಾಣದ ಕುರಿತು 


ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
946 (954) ಮಾನ್ಯ ಅರಣ್ಯ ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಾಗಡಿ ನಗರ ಯೋಜನಾ ಪ್ರಾಧಿಕಾರದ ತಾವರೆಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಸುಮಾರು ಎರಡು 
ಸಾವಿರ ಎಕರೆ ಪ್ರದೇಶದಲ್ಲಿ ನಿರ್ಮಿತವಾಗಿರುವ ನೂರಾರು ಬಡಾವಣೆಗಳಿಗೆ ಕರ್ನಾಟಿಕ ರಾಜ್ಯ ಮಾಲಿನ್ಯ 
ನಿಯಂತ್ರಣ ಮಂಡಳಿಯಿಂದ ಶಾಸನಬದ್ದ ಸಮ್ಮತಿ ಪತ್ರ ಪಡೆಯಲಾಗಿದೆಯೇ ; ಪಡೆದಿದ್ದಲ್ಲಿ, 
ಮಂಡಳಿಯ ಮಾರ್ಗಸೂಚಿ ಅನ್ನಯ ತ್ಯಾಜ್ಯ ನಿರ್ವಹಣೆ ಘಟಕಗಳನ್ನು (5TP) ನಿರ್ನ್ಮಿಸಲಾಗಿದೆಯೇ ; 
ನಿರ್ಮಿಸಿದ್ದಲ್ಲಿ, ಅದರ ನಿರ್ವಹಣೆ ಹಾಗೂ ಆಡಳಿತಾತ್ಮಕ ಪ್ರಾಧಿಕಾರ ಯಾವುದು; (ವಿವರ ನೀಡುವುದು) 


(ಆ) ಪರವಾನಿಗೆ ಪಡೆದ ಘಟಿಕಗಳು ಸಮರ್ಪಕವಾಗಿ ಕಾರ್ಯ ನಿರ್ವಹಿಸುತ್ತಿವೆಯೇ ; (ವಿವರ ನೀಡುವುದು) 


(ಇ) ಬೆಂಗಳೂರು ನಗರದ ಸುತ್ತಮುತ್ತ ಅನಧಿಕೃತ ವಸತಿ ಬಡಾವಣೆಗಳು ಗೃಹ ತ್ಯಾಜ್ಯ ಸಂಸ್ಕರಣಾ 
ಘಟಿಕದ ಸ್ಥಾಪನೆ (87?) ಮತ್ತು ನಿರ್ವಹಣೆಯ ಅನುಪಸ್ಥಿತಿಯಲ್ಲಿ ಮತ್ತು ಪ್ರಸ್ತುತ ಜಾರಿಯಲ್ಲಿರುವ 
ಪರಿಸರ ಮಾಲಿನ್ಯ ನಿರ್ಬಂಧನೆಗಳನ್ನು ಉಲ್ಲಂಘಿಸಿ ನಿರ್ಮಾಣಗೊಂಡಿರುವುದರ ಬಗ್ಗೆ ಸರ್ಕಾರದ 
ನಿಲುವೇನು ; (ಸ್ಪಷ್ಟ ಪಡಿಸುವುದು) 


(ಈ) ಈ ಹೊಸ ಬಡಾವಣೆಗಳ ಅಮೈಜ್ಞಾನಿಕ ನಿರ್ಮಾಣದಿಂದ ಉದ್ಭವವಾಗುವ ಪರಿಸರದ ನೈರ್ಮಲ್ಯ 
ಜಲ ಮಾಲಿನ್ಯ ಹಾಗೂ ಅಂತರ್ಜಲದ ಗುಣಮಟ್ಟದ ಸುಧಾರಣೆಗೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ? 
(ವಿವರ ನೀಡುವುದು) 


